| (ಟಂ Your success is our goal y 
4 | 


ಸಮಯ ಮತು ಕೆಲಸ 


ಅಧ್ಯಾಯದ ಸಂಪೂರ್ಣ ನೋಟ್ಸ್‌ 


Download our App in 


ಹಬ್ಬದ ಪ್ರಯುಕ್ತ 
ಬಿ -D 


ಒಂದು ವರ್ಷದ IGacademy Membership 
Subscription ಮೇಲೆ ಭರ್ಜರಿ 
50% ರಿಯಾಯಿತಿ ನೀಡಲಾಗಿದೆ 


ಈ ಕೊಡುಗೆ ಅಕ್ಟೋಖರ್‌ 6 ರಿಂದ 
12 ರವರಿಗೆ ಮಾತ್ರ ಲಭ್ಯ 


ಒಂದು ವರ್ಷದವರೆಗೆ ಎಲ್ಲಾ ಕೇಂದ್ರ ಮತ್ತು 
ರಾಜ್ಯ ಸರ್ಕಾರದ ಕೋರ್ಸ್‌ ಗಳನ್ನು ಸಹ 
ನೋಡಬಹುದು 
೨೪೧೦ *@FDA * SSC-GD ¢JE/ AE $+ RRB JE/AE 
+ PDO $# SDA ೨175೮ $+ RRB-GroupD ¢ RPF 
+PC @GroupC ¢CGL + NTPC + Agniveer 
¢PsSI KAS ೨೮೧೨೦ ¢ALP + Bank 


IGacademy 
Your success is our goal 


ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ \ 
ಇ” 8660070677, 7892879654 


¥ 


Ws 


J (|) dood will Maz 


D (Online Conching Insitute For all Competitive Exams) 


VAO/PDO/PC/PSI/SDA/FDA/Group C/KAS/SSC - GD/MTS/CGL 
/CHSL/JE/RRB - GroupD/NTPC/ALP/JE/AE/RPF/Agniveer/Bank 


TIME AND WORK 


1. Janardan completes 2/ 3 of his work in 10 days. Time he 
will take to complete 3 5 of the same work, is 


ಜನಾರ್ದನ್‌ ತನ್ನ 2/3 ಕೆಲಸವನ್ನು 10 ದಿನಗಳಲ್ಲಿ 
ಪೂರ್ಣಗೊಳಿಸುತ್ತಾನೆ. ಅದೇ ಕೆಲಸದ 3/5 ಅನ್ನು ಪೂರ್ಣಗೊಳಿಸಲು 


ಅವನು ತೆಗೆದುಕೊಳ್ಳುವ ಸಮಯ? 
(1) 8 days (2) 6 days (3) 9 days (4) 4 days 
SSC - 2015 
QB apa Bs 
KE 6 
quel i occas 12 4 a 


2. P and Q can do a project in 12 and 12 days 
respectively. In how many days can they complete 
50% of the project if they work together? 

P ಮತ್ತು ೦ ಕ್ರಮವಾಗಿ 12 ಮತ್ತು 12 ದಿನಗಳಲ್ಲಿ ಯೋಜನೆಯನ್ನು 


ಪೂರ್ಣಗೊಳಿಸಬಹುದು. ಒಟ್ಟಿಗೆ ಕೆಲಸ ಮಾಡಿದರೆ ಎಷ್ಟು ದಿನಗಳಲ್ಲಿ 
ಅವರು 50% ಯೋಜನೆಯನ್ನು ಪೂರ್ಣಗೊಳಿಸಬಹುದು? 

(1) 6 days (2) 3 days (3) 18 days (4) 1.5 days 

550 - 2017 


bu. 


\ 


Tarm 


lia r 


A 


G. bs 3ರ 


3. A alone can do a piece of work in 20 days and 8 
alone in 30 days. They begin to work together. They 
will finish half of the work in: 

A ಒಬ್ಬನೇ ಒಂದು ಕೆಲಸವನ್ನು 20 ದಿನಗಳಲ್ಲಿ ಮತ್ತು 8 ಒಬ್ಬನೇ 30 
ದಿನಗಳಲ್ಲಿ ಮಾಡಬಹುದು. ಅವರು ಒಟ್ಟಿಗೆ ಕೆಲಸ ಮಾಡಲು 
ಪ್ರಾರಂಭಿಸುತ್ತಾರೆ. ಎಷ್ಟು ದಿನದಲ್ಲಿ ಅರ್ಧ ಕೆಲಸ ಮುಗಿಸುತ್ತಾರೆ 

(1) 8 days (2) 9 days (3) 12 days (4) 6 days 
SSC - 2012 


3 
P= 20 RR > 
ಹಕ ಸೂರ್‌ § 


g 


4. A can complete a piece of work in 20 days and B can 
complete 20% of the work in 6 days. If they work 
together, in how many days can they finish 50% of the 
work? 

A ಒಂದು ಕೆಲಸವನ್ನು 20 ದಿನಗಳಲ್ಲಿ ಪೂರ್ಣಗೊಳಿಸಬಹುದು ಮತ್ತು 8 


20% ಕೆಲಸವನ್ನು 6 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಒಟ್ಟಾಗಿ ಕೆಲಸ 
ಮಾಡಿದರೆ ಶೇ.50ರಷ್ಟು ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸಬಹುದು? 


(1) 12 (2) 6 (3) 8 (4) 9 
SSC - 2019 
zeļ —¢ 
ಗ ಹ ve 


5. A can do 50% of the job in 16 days. B can do one-fourth 
of the same job in 24 days. Working together, in how 
many days can they do seven-fourth of the job? 

A 16 ದಿನಗಳಲ್ಲಿ 50% ಕೆಲಸವನ್ನು ಮಾಡಬಹುದು. 8 24 ದಿನಗಳಲ್ಲಿ 


ಅದೇ ಕೆಲಸದ ನಾಲ್ಕನೇ ಒಂದು ಭಾಗವನ್ನು ಮಾಡಬಹುದು. ಒಟ್ಟಿಗೆ 
ಕೆಲಸ ಮಾಡುವುದರಿಂದ, ಅವರು ಎಷ್ಟು ದಿನಗಳಲ್ಲಿ ನಾಲ್ಕನೇ ಏಳು ಭಾಗ 


ಕೆಲಸವನ್ನು ಮಾಡಬಹುದು? 

(1) 24 (2) 28 (3) 27 (4) 42 

SSC - 2019 

A 2 6d — IC ya) 
rov} — 3 ಪಿ” 


— g ೨1೪ ws 
ಹ ಷು lL 1M 
\ ( 
u — 6?) 4 3 
6. A, B and C can complete a piece of work in 10, 20 and 
60 days respectively. Working together, they can 


complete the same work in how many days? 
A, B ಮತ್ತು C ಕ್ರಮವಾಗಿ 10, 20 ಮತ್ತು 60 ದಿನಗಳಲ್ಲಿ ಕೆಲಸವನ್ನು 


ಪೂರ್ಣಗೊಳಿಸಬಹುದು. ಒಟ್ಟಿಗೆ ಕೆಲಸ ಮಾಡಿದರೆ, ಅವರು ಇದೇ 
ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬಹುದು? 

(1) 5 

SSC - 2019 


(2) 6 (3) 10 (4) 8 


Click here to 
Download App 


= 12 (Gacade| 


Your success is our ae 


@ & 8660070677 
೩. 7892879654 


Time and Work 


ENA 011೧೮ Coaching Institute For all Competitive Exams ) 


VAO/PDO/PC/PSI/SDA/FDA/Group C/KAS/SSC - GD/MTS/CGL 
/CHSL/JE/RRB - GroupD/NTPC/ALP/JE/AE/RPF/Agniveer/Bank 


Time and Work 


7. P, Q and R alone can complete a work in 12, 15 and 20 
days respectively. In how many days will they together 
complete the same work? 

P, ೧ ಮತ್ತುಔ್ಣ ಮಾತ್ರ ಕ್ರಮವಾಗಿ 12, 15 ಮತ್ತು 20 ದಿನಗಳಲ್ಲಿ 


ಕೆಲಸವನ್ನು ಪೂರ್ಣಗೊಳಿಸಬಹುದು. ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ 


ಅವರು ಒಟ್ಟಿಗೆ ಮಾಡುತ್ತಾರೆ? 
(1) 4 (2) 5 (3) 6 (4) 3.5 
SSC - 2018 

Lt ol 


8. A, B and C can complete a piece of work in 4, 28 and 56 
days respectively. Working together, they can complete 
the same work in how many days? 

A, 8 ಮತ್ತು € ಕ್ರಮವಾಗಿ 4, 28 ಮತ್ತು 56 ದಿನಗಳಲ್ಲಿ ಕೆಲಸವನ್ನು 


ಪೂರ್ಣಗೊಳಿಸಬಹುದು. ಒಟ್ಟಿಗೆ ಕೆಲಸ ಮಾಡಿದರೆ, ಅವರು ಅದೇ 
ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬಹುದು? 


(1) 55/17 (2) 31/17 (3) 51/17 (4) 35/17 
550 - 2019 

4 

ty 2 Rs 5 2 6 


1x 


6 
ಸ 
¢ 


9. A, B and C can complete a piece of work in 5, 20 and 60 
days respectively. Working together, they can complete 
the same work in how many days? 

A, 8 ಮತ್ತು € ಕ್ರಮವಾಗಿ 5, 20 ಮತ್ತು 60 ದಿನಗಳಲ್ಲಿ ಕೆಲಸವನ್ನು 


ಪೂರ್ಣಗೊಳಿಸಬಹುದು. ಒಟ್ಟಿಗೆ ಕೆಲಸ ಮಾಡಿದರೆ, ಅವರು ಅದೇ 
ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬಹುದು? 


(1) 31/4 (233/4 (3) 51/4 (4) 5 3/4 
SSC - 2019 
a 1 
ಜೌ ೨ 
20 — ಜ್ರ ೨ — 
ರ್ಸ್‌ "4. 
(0 l 3 3 
4 


10. A, B and C can complete a piece of work in 4, 20 and 
60 days respectively. Working together, they can 
complete the same work in how many days? 

A, B ಮತ್ತು € ಕ್ರಮವಾಗಿ 4, 20 ಮತ್ತು 60 ದಿನಗಳಲ್ಲಿ ಕೆಲಸವನ್ನು 


ಪೂರ್ಣಗೊಳಿಸಬಹುದು. ಒಟ್ಟಿಗೆ ಕೆಲಸ ಮಾಡಿದರೆ, ಅವರು ಅದೇ 
ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬಹುದು? 

(1) 53/19 
SSC - 2019 


(2) 3 1 19 (3) 51/19 (4) 33/19 


11. If A, B and C can respectively complete a piece of work 
in 20, 24 and 36 days respectively, how many days will 
they take to complete the work, if they work together? 

A, 8 ಮತ್ತು 0 ಕ್ರಮವಾಗಿ 20, 24 ಮತ್ತು 36 ದಿನಗಳಲ್ಲಿ ಒಂದು 


ಕೆಲಸವನ್ನು ಪೂರ್ಣಗೊಳಿಸಲು ಸಾಧ್ಯವಾದರೆ, ಅವರು ಒಟ್ಟಿಗೆ ಕೆಲಸ 
ಮಾಡಿದರೆ ಅವರು ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನು 


ತೆಗೆದುಕೊಳ್ಳುತ್ತಾರೆ? 
(1) 8 16/43 (2) 61/4 (3) 91/4 (4) 719/20 
SSC - 2019 
dD Ny 
[೨ (0 | 


12. Vishal alone can complete 1/ 3 part of a work in 60 
days and Ashok alone can complete 1/ 4 part of the same 
work 30 days. In how many days Vishal and Ashok 
together can complete the same work? 

ವಿಶಾಲ್‌ ಒಬ್ಬನೇ ಒಂದು ಕೆಲಸದ 1/3 ಭಾಗವನ್ನು 60 ದಿನಗಳಲ್ಲಿ 


ಪೂರ್ಣಗೊಳಿಸಬಹುದು ಮತ್ತು ಅಶೋಕ್‌ ಮಾತ್ರ ಅದೇ ಕೆಲಸದ 1/4 
ಭಾಗವನ್ನು 30 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ವಿಶಾಲ್‌ ಮತ್ತು 
ಅಶೋಕ್‌ ಸೇರಿ ಇದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸಬಹುದು? 


Click here to 
Download App 


(1 


ಕಾ EVAG WU GE | 


Your success is our goal 


@ & 8660070677 
೩. 7892879654 


Time and Work 


VAO/PDO/PC/PSI/SDA/FDA/Group C/KAS/SSC - GD/MTS/CGL 
/CHSL/JE/RRB - GroupD/NTPC/ALP/JE/AE/RPF/Agniveer/Bank 


(1) 64 (2) 20 (3) 72 (4) 56 
SSC - 2019 15. A alone can do a certain work in 30 days. B alone can 
do the same work in 60 days. If they work together for 5 
| G0 days, what is the remaining part of the work? 
Q) m A ಒಬ್ಬನೇ ಒಂದು ನಿರ್ದಿಷ್ಟ ಕೆಲಸವನ್ನು 30 ದಿನಗಳಲ್ಲಿ ಮಾಡಬಹುದು. B 
t (xv) ತಾ 4 (0 AL ಒಬ್ಬರೇ 60 ದಿನಗಳಲ್ಲಿ ಅದೇ ಕೆಲಸವನ್ನು ಮಾಡಬಹುದು. ಅವರು 5 


10 ಷ್‌ ತೆ “ A | ದಿನಗಳ ಕಾಲ ಒಟ್ಟಿಗೆ ಕೆಲಸ ಮಾಡಿದರೆ, ಕೆಲಸದ ಉಳಿದ ಭಾಗ 
ಹ್‌ 
Ss 


Ci T ಯಾವುದು? 
4 ಈ (1) 2/3 (2) 1/2 (3) 3/4 (4) 5/6 
13. ೫ can complete 5 /7 th part of a work in 10 days and Y | SSC - 2019 
can complete 3/ 4 th part of the same work in 9 days. In = p 
how many days will both complete 13 /21 st part of the A210 2 DXS ಹು. 
total work? 60 > To bo 
ಒಂದು ಕೆಲಸದ 5/7 ನೇ ಭಾಗವನ್ನು 10 ದಿನಗಳಲ್ಲಿ gaw ಆಗೆ “Ss \ 4 
ಪೂರ್ಣಗೊಳಿಸಬಹುದು ಮತ್ತು ಅದೇ ಕೆಲಸದ 3/4 ನೇ ಭಾಗವನ್ನು 9 i 7 4, 
ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಒಟ್ಟು ಕೆಲಸದ 13/21 ಭಾಗವನ್ನು 64 = 
ಎಷ್ಟು ದಿನಗಳಲ್ಲಿ ಇಬ್ಬರೂ ಪೂರ್ಣಗೊಳಿಸುತ್ತಾರೆ? 16. X can complete a work in 27 days and Y can do the 
(1) 6 (24 (3)3 (12 same work in half of the time taken by X. Working 
SSC - 2018 together what part of the same work can they complete 
inaday? 
) ೪ Ue wey W X% ų X ಒಂದು ಕೆಲಸವನ್ನು 27 ದಿನಗಳಲ್ಲಿ ಪೂರ್ಣಗೊಳಿಸಬಹುದು ಮತ್ತು Ya 
ಸತ್ತಿ 9 D ( gl -Go 3 ತೆಗೆದುಕೊಂಡ ಸಮಯದ ಅರ್ಧದಷ್ಟು ಸಮಯದಲ್ಲಿ ಅದೇ ಕೆಲಸವನ್ನು 
ಇ ಹ್‌ 1 
ತ್ರ | > x u ಮಾಡಬಹುದು. ಒಟ್ಟಿಗೆ ಕೆಲಸ ಮಾಡುವುದರಿಂದ ಅವರು ಅದೇ ಕೆಲಸದ 
qafa l 3", \% -s © 


ಯಾವ ಭಾಗವನ್ನು ಒಂದು ದಿನದಲ್ಲಿ ಪೂರ್ಣಗೊಳಿಸಬಹುದು? 

1) 1/9 2) 1/6 3) 1/12 4) 2127 
14. M can complete 3/ 4 part of a work in 12 days and N (1) (2) (3) (4) 
can complete 2 /7 part of the same work in 8 days. In how | SSC - 2018 
many days will both complete 11/ 14 part of the total 
work? 


M ಒಂದು ಕೆಲಸದ ಗವನು 12 ದಿನಗಳಲಿ yari 
ಒಂ ಲ 3/4 ಭಾ 12 ೨ KN oY 


ಪೂರ್ಣಗೊಳಿಸಬಹುದು ಮತ್ತು N ಅದೇ ಕೆಲಸದ 2/7 ಭಾಗವನ್ನು 8 — 0% BS 
j Y= 13.5 i 3 


ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಒಟ್ಟು ಕೆಲಸದ 11/14 ಭಾಗವನ್ನು 


ಎಷ್ಟು ದಿನಗಳಲ್ಲಿ ಇಬ್ಬರೂ ಪೂರ್ಣಗೊಳಿಸುತ್ತಾರೆ? 17. Ram and Shyam together can finish a job in 8 days. 
(1)8 (2) 9 (3) 7 (4) 6 Ram can finish the same job on his own in 12 days. How 
long will Shyam alone take to finish that work? 


SSC - 2018 
ರಾಮ್‌ ಮತ್ತು ಶ್ಯಾಮ್‌ ಒಟ್ಟಿಗೆ 8 ದಿನಗಳಲ್ಲಿ ಕೆಲಸವನ್ನು ಮುಗಿಸಬಹುದು. 
2 i ಅದೇ ಕೆಲಸವನ್ನು ರಾಮ್‌ 12 ದಿನಗಳಲ್ಲಿ ಸ್ವಂತವಾಗಿ ಮುಗಿಸಬಹುದು. 
M <= 4 —= {8 A 
X (0% 1M tu i ಆ ಕೆಲಸವನ್ನು ಮುಗಿಸಲು ಶ್ಯಾಮ್‌ ಮಾತ್ರ ಎಷ್ಟು ಸಮಯ 


3 @ ತೆಗೆದುಕೊಳ್ಳುತ್ತಾನೆ? 


Click here to ೧೧೧೧೧೦। @ ೬ 8660070677 
Download App Your success is our goal 4 ೬ 7892879654 


VAO/PDO/PC/PSI/SDA/FDA/Group C/KAS/SSC - GD/MTS/CGL 
/CHSL/JE/RRB - GroupD/NTPC/ALP/JE/AE/RPF/Agniveer/Bank 


(1) 16 days (2)20 days (3)24days (4) 30 days 
SSC - 2017 
kps 4 
= ay 
Sh ಶ್‌ | 
— 


18. Both A and B together can complete a work in 20 days 
and B alone can complete the same work in 36 days. In 
how many days will A alone complete the work? 

A ಮತ್ತು 8 ಇಬ್ಬರೂ ಸೇರಿ 20 ದಿನಗಳಲ್ಲಿ ಕೆಲಸವನ್ನು 


ಪೂರ್ಣಗೊಳಿಸಬಹುದು ಮತ್ತು 8 ಮಾತ್ರ ಅದೇ ಕೆಲಸವನ್ನು 36 
ದಿನಗಳಲ್ಲಿ ಪೂರ್ಣಗೊಳಿಸಬಹುದು. A ಒಬ್ಬನೇ ಎಷ್ಟು ದಿನಗಳಲ್ಲಿ 


ಕೆಲಸವನ್ನು ಪೂರ್ಣಗೊಳಿಸುತ್ತಾನೆ? 
(1) 30 (2) 50 (3) 45 (4) 42 
SSC - 2018 
೧46 20 ಈ, 
ie 190 - us 
- ಹ 
ಟ್ರೈ ೨ 4 


19. A and B can complete a task in 25 days. B alone can 
complete 33 1/ 3% of the same task in 15 days. In how 
many days can A alone complete 4 /15 th of the same 
task? 

A ಮತ್ತು 8 25 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬಹುದು. 8 
ಒಬ್ಬರೇ ಅದೇ ಕೆಲಸದ 33 1/ 3% ಅನ್ನು 15 ದಿನಗಳಲ್ಲಿ 
ಪೂರ್ಣಗೊಳಿಸಬಹುದು. ಅದೇ ಕೆಲಸದ 4/15 ನೇ ಭಾಗವನ್ನು A 
ಒಬ್ಬನೇ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬಹುದು? 

(1) 15 (210 


(3) 18 (4) 12 


550 - 2019 
pe x's 
4 = ದರಾ 
ಯಸ ಗ್ರ. 2 28 ತಾ e 225, (Cue hw 
- fg = ಜ್‌ y 
ASNS 6 4 KS 
S z ಮಾ (Ys x vA 
ಟ್‌ ಗ) 
೨ 
32) 


20. E, F and G together can complete a work in 12 days. If 
E and F together can complete the same work in 30 days, 
then in how many days can G alone complete the same 
work? 

E, F ಮತ್ತು G ಒಟ್ಟಾಗಿ 12 ದಿನಗಳಲ್ಲಿ ಕೆಲಸವನ್ನು 


ಪೂರ್ಣಗೊಳಿಸಬಹುದು. £ ಮತ್ತು F ಒಟ್ಟಿಗೆ ಅದೇ ಕೆಲಸವನ್ನು 30 
ದಿನಗಳಲ್ಲಿ ಪೂರ್ಣಗೊಳಿಸಿದರೆ, 6 ಮಾತ್ರ ಎಷ್ಟು ದಿನಗಳಲ್ಲಿ ಅದೇ 
ಕೆಲಸವನ್ನು ಪೂರ್ಣಗೊಳಿಸಬಹುದು? 

(1) 18 days (2) 20 days (3) 12 days (4) 24 days 
SSC - 2019 


Ett 2 


Fy 60 = 18ರ 
C4 2360 gs 3 
4 


21. X alone can do a work in 10 days. Y alone can do the 
same in 15 days. X, Y and Z together can do the same 
work in 3 days. In how many days can Z alone do the 
work? 

X ಒಬ್ಬರೇ 10 ದಿನಗಳಲ್ಲಿ ಕೆಲಸವನ್ನು ಮಾಡಬಹುದು. Y ಮಾತ್ರ 15 


ದಿನಗಳಲ್ಲಿ ಮಾಡಬಹುದು. X, Y ಮತ್ತು 2 ಒಟ್ಟಿಗೆ ಅದೇ ಕೆಲಸವನ್ನು 3 
ದಿನಗಳಲ್ಲಿ ಮಾಡಬಹುದು. 2 ಮಾತ್ರ ಎಷ್ಟು ದಿನಗಳಲ್ಲಿ ಕೆಲಸ 
ಮಾಡಬಹುದು? 


(1)6 (29 (3)4 (410 
550 - 2017 
ಜ.೧ lo 
¥ of 3 ಸ್‌ Cs 
ತ್‌ 5 
Ss iS ನ 
Y aas 


22. X alone can do a certain work in 15 days. Y alone can 
do the same work in 30 days. X, Y and Z together can do 
the same work in 9 days. In how many days will Z alone 
do the same work? 

X ಮಾತ್ರ 15 ದಿನಗಳಲ್ಲಿ ಒಂದು ನಿರ್ದಿಷ್ಟ ಕೆಲಸವನ್ನು ಮಾಡಬಹುದು. Y 


ಒಬ್ಬರೇ 30 ದಿನಗಳಲ್ಲಿ ಅದೇ ಕೆಲಸವನ್ನು ಮಾಡಬಹುದು. X, Y ಮತ್ತು 2 
ಒಟ್ಟಿಗೆ ಅದೇ ಕೆಲಸವನ್ನು 9 ದಿನಗಳಲ್ಲಿ ಮಾಡಬಹುದು. 2 ಮಾತ್ರ ಎಷ್ಟು 
ದಿನಗಳಲ್ಲಿ ಅದೇ ಕೆಲಸವನ್ನು ಮಾಡುತ್ತದೆ? 


Click here to 
Download App 


ಲ -j We \ ld ಶ್ರ! © i 


Your success is our goal 


@ & 8660070677 
೩. 7892879654 


Time and Work 


VAO/PDO/PC/PSI/SDA/FDA/Group C/KAS/SSC - GD/MTS/CGL 
/CHSL/JE/RRB - GroupD/NTPC/ALP/JE/AE/RPF/Agniveer/Bank 


(1) 120 (2) 90 (3) 45 (4) 60 
SSC - 2019 
K+14t = 9 ಬ 
= -6 
ಜಬ ಲ್‌ 40 - 40 
೪2323 ! 


23. A and B can do a piece of work in 15 days. B and C can 
do the same work in 10 days and A and C can do the same 
in 12 days. Time taken by A, B and C together to do the 
job is 

A ಮತ್ತು B15 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದು. 8 ಮತ್ತು 
€ಅದೇ ಕೆಲಸವನ್ನು 10 ದಿನಗಳಲ್ಲಿ ಮಾಡಬಹುದು ಮತ್ತು A ಮತ್ತು C12 


ದಿನಗಳಲ್ಲಿ ಮಾಡಬಹುದು. A, 8 ಮತ್ತು € ಒಟ್ಟಿಗೆ ಕೆಲಸ ಮಾಡಲು 


ತೆಗೆದುಕೊಳ್ಳುವ ಸಮಯ? 

(1) 4 days (2) 9 days (3) 8 days (4) 5 days 
SSC - 2015 

ಗಿ4ಗಿ ೪ a 984204೬6) ad 

4೧40 J» $ೌ 
ax 210 ಕ್‌ 60 SNA s 
ES 
AA ES |e i 
aa OD 5: gos 


AbC 24S TS 


24. Rohan and Mohit together can build a wall in 8 days. 
Mohit and Vikas can build the same wall in 10 days and 
Vikas and Rohan can build the same wall in 12 days. In 
how many days can all the three complete the same wall 
while working together? 

ರೋಹನ್‌ ಮತ್ತು ಮೋಹಿತ್‌ ಒಟ್ಟಾಗಿ 8 ದಿನಗಳಲ್ಲಿ ಗೋಡೆಯನ್ನು 


ನಿರ್ಮಿಸಬಹುದು. ಮೋಹಿತ್‌ ಮತ್ತು ವಿಕಾಸ್‌ ಅದೇ ಗೋಡೆಯನ್ನು 10 
ದಿನಗಳಲ್ಲಿ ಮತ್ತು ವಿಕಾಸ್‌ ಮತ್ತು ರೋಹನ್‌ 12 ದಿನಗಳಲ್ಲಿ ಅದೇ 
ಗೋಡೆಯನ್ನು ನಿರ್ಮಿಸಬಹುದು. ಮೂವರೂ ಒಟ್ಟಿಗೆ ಕೆಲಸ ಮಾಡುವಾಗ 
ಗೋಡೆಯನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬಹುದು? 

(1) 240 137 
SSC - 2018 


(2) 120/ 37 (3) 150/ 37 (4) 180 /37 


RAN ES 


mey 2 10 ' 3A 
ಲಿ 
gyet ala —— guo 
ny = p5 = 2% 
2೭೬೬೧ 32 
ox “a 


pam? “> 


25. If A and B together can finish a piece of work in 20 
days, B and C in 10 days and C and A in 12 days, then A, B, 
C jointly can finish the same work in 

A ಮತ್ತು 8 ಒಟ್ಟಾಗಿ ಒಂದು ಕೆಲಸವನ್ನು 20 ದಿನಗಳಲ್ಲಿ, 8 ಮತ್ತು C 10 


ದಿನಗಳಲ್ಲಿ ಮತ್ತು 0 ಮತ್ತು A 12 ದಿನಗಳಲ್ಲಿ ಪೂರ್ಣಗೊಳಿಸಿದರೆ, A, B, C 
ಜಂಟಿಯಾಗಿ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸಬಹುದು? 
(1) 4 2/17 days (2) 30 days (3) 8 4/7 days (4) 7 /60 days 
SSC - 2011 

45-0 3 


hac~!l0 ಮಧ 
7 
ಎಟ ಗ 
> 4 


26. X and Y can complete a work in 5 days. Y and 7 can 
complete the same work in 6 days. Z and X can complete 
the same work in 15 /2 days. In how many days will X, Y 
and Z together complete the work? 

X ಮತ್ತು Y 5 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬಹುದು. 1! ಮತ್ತು 2 


ಅದೇ ಕೆಲಸವನ್ನು 6 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. 2 ಮತ್ತು ೫ 
ಅದೇ ಕೆಲಸವನ್ನು 15/2 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. X, Y ಮತ್ತು 
2 ಒಟ್ಟಿಗೆ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ? 


(1) 2 (2) 4 (3) 3 (4) 2/5 
SSC - 2018 
(54೦65 -Ea 
5 go" $6 
r J- S% ಚತ 
ZA xX TS TA 
೧. 
yor 


Click here to 
Download App 


PUN VEU | 


Your success is our goal 


@ & 8660070677 
\ 7892879654 


Time and Work 


D Orline Conching Insitute For all Competitive Exams) 


VAO/PDO/PC/PSI/SDA/FDA/Group C/KAS/SSC - GD/MTS/CGL 
/CHSL/JE/RRB - GroupD/NTPC/ALP/JE/AE/RPF/Agniveer/Bank 


Time and Work 


27. A and B together can complete a work in 8 days and B 
and C together in 12 days. All of the three together can 
complete the work in 6 days. In how much time will A and 
C together complete the work? 

A ಮತ್ತು 8 ಒಟ್ಟಿಗೆ 8 ದಿನಗಳಲ್ಲಿ ಮತ್ತು 8 ಮತ್ತು € ಒಟ್ಟಿಗೆ 12 ದಿನಗಳಲ್ಲಿ 


ಕೆಲಸವನ್ನು ಪೂರ್ಣಗೊಳಿಸಬಹುದು. ಮೂವರೂ ಸೇರಿ 6 ದಿನಗಳಲ್ಲಿ 
ಕೆಲಸ ಮುಗಿಸಬಹುದು. ಸಿ ಮತ್ತು € ಒಟ್ಟಿಗೆ ಎಷ್ಟು ಸಮಯದಲ್ಲಿ 


ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ? 
(1) 8 days (2)10 days (3) 12 days (4) 20 days 
SSC - 2011 
a+c XU rr 7 
A Gare =" 
646 2 X3 1. 
ಸಿ೨ ೧4 (4(-9 4 2 
= 2 . 
tS x | ACS 
2 4+2%+4 w= 
At =F ಮ 
3 
B4 colL ka 
- Atc? 


28. X and Y can complete a piece of work in 12 and 60 
days respectively. They contracted to complete the work 
together for Rs. 24,000. What will be the share of X? 

X ಮತ್ತು Y ಕ್ರಮವಾಗಿ 12 ಮತ್ತು 60 ದಿನಗಳಲ್ಲಿ ಕೆಲಸವನ್ನು 


ಪೂರ್ಣಗೊಳಿಸಬಹುದು. ಇಬ್ಬರೂ ಸೇರಿ 24 ಸಾವಿರ ರೂ.ಗೆ ಕಾಮಗಾರಿ 
ಪೂರ್ಣಗೊಳಿಸಲು ಒಪ್ಪಂದ ಮಾಡಿಕೊಂಡರು. ೫ ನ ಪಾಲು ಎಷ್ಟು? 

(1) Rs. 18000 (2) Rs. 16000 (3) Rs. 20000 (4) Rs. 21000 
SSC - 2017 


512 or fe x . i i 
Y zo Le [rue 
90090 BS" 


29. Ram and Shyam undertook a work for Rs. 5600. Ram 
alone can do the work in 5 days and Shyam alone can do 
the work in 9 days. If they work together, what will be the 
difference (in Rs.) in the amount they receive? 

ರಾಮ್‌ ಮತ್ತು ಶ್ಯಾಮ್‌ 5600 ರೂ.ಗೆ ಕೆಲಸವನ್ನು ಕೈಗೆತ್ತಿಕೊಂಡರು, 


ರಾಮ್‌ ಮಾತ್ರ 5 ದಿನಗಳಲ್ಲಿ ಕೆಲಸವನ್ನು ಮಾಡಬಹುದು ಮತ್ತು ಶ್ಯಾಮ್‌ 
ಮಾತ್ರ 9 ದಿನಗಳಲ್ಲಿ ಕೆಲಸವನ್ನು ಮಾಡಬಹುದು. ಅವರು ಒಟ್ಟಿಗೆ ಕೆಲಸ 
ಮಾಡಿದರೆ, ಅವರು ಪಡೆಯುವ ಮೊತ್ತದಲ್ಲಿನ (ರೂ.ಗಳಲ್ಲಿ) 


ವ್ಯತ್ಯಾಸವೇನು? 
(1) 1800 (2) 2400 (3) 2200 (4) 1600 
SSC - 2018 
ist 6) R S 
yur 4 26 ೯1 


30. Rashika can do a work in 5 days. Rashmi can do the 
same work in 7 days. Both of them finish the work 
together and they get Rs. 240 for the work. What is the 
share (in Rs.) of Rashika? 

ರಾಶಿಕಾ ಒಂದು ಕೆಲಸವನ್ನು 5 ದಿನದಲ್ಲಿ ಮಾಡಬಲ್ಲಳು. ರಶ್ಮಿ ಅದೇ 


ಕೆಲಸವನ್ನು 7 ದಿನಗಳಲ್ಲಿ ಮಾಡಬಹುದು. ಇಬ್ಬರೂ ಸೇರಿ ಕೆಲಸ ಮುಗಿಸಿ 
ಕೆಲಸಕ್ಕೆ 240 ರೂ. ಪಡೆದರು. ರಾಶಿಕಾ ಅವರ ಪಾಲು (ರೂ.ಗಳಲ್ಲಿ) ಎಷ್ಟು? 


(1) 120 (2) 100 (3) 140 (4) 160 
SSC - 2018 
ಬಸೂ” AM 64, 1a 
:.5 = 
36 

೫೭೦ 

Ber = Wo y 
Lue 


(9 


31. A earns Rs. 100 per hour and works for 8 hours per 
day. B earns Rs. 120 per hour and works for 6 hours per 
day. The ratio of per day wages of B to that of A is: 
ಗಂಟೆಗೆ 100 ರೂ ಗಳಿಸುತ್ತಾರೆ ಮತ್ತು ದಿನಕ್ಕೆ 8 ಗಂಟೆಗಳ ಕಾಲ ಕೆಲಸ 


ಮಾಡುತ್ತಾರೆ. 8 ಗಂಟೆಗೆ 120 ರೂ ಗಳಿಸುತ್ತಾರೆ ಮತ್ತು ದಿನಕ್ಕೆ 6 
ಗಂಟೆಗಳ ಕಾಲ ಕೆಲಸ ಮಾಡುತ್ತಾರೆ. 8 ಮತ್ತು A ಯ ದಿನದ ವೇತನದ 
ಅನುಪಾತ: 


Click here to 
Download App 


= 12 (Gacade| 


Your success is our ae 


@ & 8660070677 
\ 7892879654 


Time and Work 


VAO/PDO/PC/PSI/SDA/FDA/Group C/KAS/SSC - GD/MTS/CGL 
/CHSL/JE/RRB - GroupD/NTPC/ALP/JE/AE/RPF/Agniveer/Bank 


(1) 10: 9 
SSC - 2019 


(2) 4:5 (3)5:4 (4) 9:10 


A 
Xe 
S 


j : [9 
32. S, T and U together can complete a work in 30 days. If 
the ratio of efficiency of S, T and U is 20: 15: 12 
respectively, then in how many days U alone can 
complete the same work? 
5, 7 ಮತ್ತು U ಒಟ್ಟಿಗೆ 30 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬಹುದು. 


5, 7 ಮತ್ತು ಟ ದಕ್ಷತೆಯ ಅನುಪಾತವು ಕ್ರಮವಾಗಿ 20: 15: 12 ಆಗಿದ್ದರೆ, 
U ಮಾತ್ರ ಎಷ್ಟು ದಿನಗಳಲ್ಲಿ ಅದೇ ಕೆಲಸವನ್ನು ಪೂರ್ಣಗೊಳಿಸಬಹುದು? 


(1) 195/2 (2) 235/ 2 (3) 225 /2 (4) 215/2 
SSC - 2018 
54136 5 U 
WAX We x9 
235 
ವಾ್‌ 
ಕೌ 


33. A, ಆ and ಓ togetner can complete a work In 2» days. If 
the ratio of efficiency of A, B and Cis 15: 10: 6 
respectively, in how many days C alone can complete the 
same work? 

A,B ಮತ್ತು C ಒಟ್ಟಿಗೆ 25 ದಿನಗಳಲ್ಲಿ ಕೆಲಸವನ್ನು 


ಪೂರ್ಣಗೊಳಿಸಬಹುದು. A, 8 ಮತ್ತು € ದಕ್ಷತೆಯ ಅನುಪಾತವು 
ಕ್ರಮವಾಗಿ 15: 10: 6 ಆಗಿದ್ದರೆ, C ಮಾತ್ರ ಎಷ್ಟು ದಿನಗಳಲ್ಲಿ ಅದೇ 


ಕೆಲಸವನ್ನು ಪೂರ್ಣಗೊಳಿಸಬಹುದು? 
(1) 727 16 (2) 725/1 6 (3) 775/ 6 (4) 745/ 6 
SSC - 2018 
IS ೬೪ ಜ್ರ ery ) 
45 
ರ್ಶ” 


34. Together X and Y can complete a work in 9 days, Y and 
Z in 12 days and X and Z in 18 days. Who is the most 
efficient worker among X, Y and Z? 

X ಮತ್ತು Y ಒಟ್ಟಾಗಿ 9 ದಿನಗಳಲ್ಲಿ, Y ಮತ್ತು 2 12 ದಿನಗಳಲ್ಲಿ ಮತ್ತು X 


ಮತ್ತು 2 18 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬಹುದು. X, Y ಮತ್ತು 
2 ಗಳಲ್ಲಿ ಅತ್ಯಂತ ಪರಿಣಾಮಕಾರಿ ಕೆಲಸಗಾರ ಯಾರು? 


(1) (2)Y (3)Z (4) Cannot be determined 
SSC - 2017 
+ - 
il Jong 3 
A 
+L 3k ಸರಗ 2. us 
ai rf Pan L \ 
X ೪21 iw ತ. WS 
J 


35. Ris 80% more efficient than S. If S alone can make a 
book in 90 days, then R alone can make the book in how 
many days? 

5 ಗಿಂತ R ನು 80% ಹೆಚ್ಚು ಪರಿಣಾಮಕಾರಿ ಕೆಲಸಗಾರನಾಗಿದ್ದಾನೆ. A 
ಒಬ್ಬನೇ 90 ದಿನಗಳಲ್ಲಿ ಪುಸ್ತಕವನ್ನು ರಚಿಸಿದರೆ, R ಮಾತ್ರ ಎಷ್ಟು 


ದಿನಗಳಲ್ಲಿ ಪುಸ್ತಕವನ್ನು ರಚಿಸಬಹುದು? 


(1) 65 (2) 60 (3) 50 (4) 70 
SSC - 2018 
ತ R 
100.180 


20/೬)! = Kix) 
©) 


36. P is thrice as good a workman as Q and therefore able 
to finish a job in 48 days less than Q. Working together, 
they can do it in: 

P ಯು Q Aog ಮೂರು ಪಟ್ಟು ಉತ್ತಮ ಕೆಲಸಗಾರ ಮತ್ತು ಆದ್ದರಿಂದ ೧ 


ಗಿಂತ 48 ದಿನಗಳ ಕಡಿಮೆ ಸಮಯದಲ್ಲಿ ಕೆಲಸವನ್ನು ಮುಗಿಸಲು 
ಸಾಧ್ಯವಾಗುತ್ತದೆ. ಒಟ್ಟಿಗೆ ಕೆಲಸ ಮಾಡುವುದರಿಂದ, ಅವರು ಎಷ್ಟು 


ದಿನಗಳಲ್ಲಿ ಅದನ್ನು ಮಾಡಬಹುದು 
(1) 18 days (2) 24 days (3) 30 days (4) 12 days 
SSC - 2012 


Click here to 
Download App 


N -j We \ ld ಶ್ರ! © i 


Your success is our goal 


@ & 8660070677 
೩. 7892879654 


VAO/PDO/PC/PSI/SDA/FDA/Group C/KAS/SSC - GD/MTS/CGL 


/CHSL/JE/RRB - GroupD/NTPC/ALP/JE/AE/RPF/Agniveer/Bank 


37. Aman and a woman working together can do a 
certain work in 18 days. Their skills in doing the work are 
in the ratio 3: 2. How many days will the woman take to 
finish the work alone? 

ಒಬ್ಬ ಪುರುಷ ಮತ್ತು ಒಬ್ಬ ಮಹಿಳೆ ಒಟ್ಟಿಗೆ ಒಂದು ನಿರ್ದಿಷ್ಟ ಕೆಲಸವನ್ನು 18 


ದಿನಗಳಲ್ಲಿ ಮಾಡಬಹುದು. ಕೆಲಸವನ್ನು ಮಾಡುವಲ್ಲಿ ಅವರ ಕೌಶಲ್ಯಗಳು 
3:2 ಅನುಪಾತದಲ್ಲಿವೆ. ಒಬ್ಬ ಮಹಿಳೆಯು ಕೆಲಸವನ್ನು ಪೂರ್ಣಗೊಳಿಸಲು 


ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾಳೆ? 
(1) 45 days (2) 36 days (3) 27 days (4) 30 days 
SSC - 2011 


su at) 
O 


38. A is twice efficient as B in writing a novel. They 
together can complete the job of writing a novel in 24 
days. In how many days can A alone write the same 
novel? 

A ಕಾದಂಬರಿ ಬರೆಯುವಲ್ಲಿ 8 ಗಿಂತ ಎರಡು ಪಟ್ಟು 


ಪರಿಣಾಮಕಾರಿಯಾಗಿರುತ್ತಾರೆ. ಇಬ್ಬರೂ ಸೇರಿ ಕಾದಂಬರಿ ಬರೆಯುವ 
ಕೆಲಸವನ್ನು 24 ದಿನಗಳಲ್ಲಿ ಮುಗಿಸಬಹುದು. A ಒಬ್ಬನೇ ಅದೇ 
ಕಾದಂಬರಿಯನ್ನು ಎಷ್ಟು ದಿನಗಳಲ್ಲಿ ಬರೆಯಬಹುದು? 

(1) 24 

SSC - 2019 


(2) 18 (3) 32 (4) 36 


2 - fx! 
3X p 


39. To complete a wall, X takes 20% more time than Y. If 
together they complete the wall in 30 days, how much 
time (in days) will Y alone take to complete it? 
ಗೋಡೆಯನ್ನು ಪೂರ್ಣಗೊಳಿಸಲು, ೫ ನು ಗಿಂತ 20% ಹೆಚ್ಚು 


ಸಮಯವನ್ನು ತೆಗೆದುಕೊಳ್ಳುತ್ತಾನೆ. ಅವರು ಒಟ್ಟಿಗೆ 30 ದಿನಗಳಲ್ಲಿ 
ಗೋಡೆಯನ್ನು ಪೂರ್ಣಗೊಳಿಸಿದರೆ, ಮಾತ್ರ ಅದನ್ನು ಪೂರ್ಣಗೊಳಿಸಲು 
ಎಷ್ಟು ಸಮಯ (ದಿನಗಳಲ್ಲಿ) ತೆಗೆದುಕೊಳ್ಳುತ್ತಾನೆ? 


(1) 55 (2) 52 (3) 44 (4) 58 
SSC - 2018 

% 39 
ದಿ; 7) Izv: 100 


\ S Æ 
94.2) ಕಶ್ಚ?” >) Ah xx = 111 


© 


40. A can do in one day three times the work done by B in 
one day. They together finish 2/ 5 of the work in 9 days. 
The number of days by which B can do the work alone is: 
ಒಂದು ದಿನದಲ್ಲಿ 8 ಮಾಡುವ ಮೂರು ಪಟ್ಟು ಕೆಲಸವನ್ನು A 


ಮಾಡಬಹುದು. ಅವರು ಒಟ್ಟಾಗಿ 2/5 ಕೆಲಸವನ್ನು 9 ದಿನಗಳಲ್ಲಿ 
ಮುಗಿಸುತ್ತಾರೆ. 8 ಒಬ್ಬರೇ ಕೆಲಸವನ್ನು ಮಾಡಲು ತೆಗೆದುಕೊಳ್ಳುವ 
ದಿನಗಳ ಸಂಖ್ಯೆ? 

(1) 90 days (2) 120 days (3) 100 days (4) 30 days 
550 - 2015 


A (ಸ xu. 
wa ಶ್ರಿ ಇ ish = ae d 
on 5 ೫೬5 (915 
UXW- = IX 6 


Click here to 
Download App 


PUN VEU | 


Your success is our goal 


@ & 8660070677 
೩. 7892879654 


Time and Work 


D Orline Conching Insitute For all Competitive Exams) 


VAO/PDO/PC/PSI/SDA/FDA/Group C/KAS/SSC - GD/MTS/CGL 
/CHSL/JE/RRB - GroupD/NTPC/ALP/JE/AE/RPF/Agniveer/Bank 


41. Acan do one and a half as much of a work which B 
can do in one day. B alone can do a piece of work in 18 
days. They together can finish that work in 

ಒಂದು ದಿನದಲ್ಲಿ 8 ಮಾಡುವ ಕೆಲಸದ ಒಂದೂವರೆ ಪಟ್ಟು ಕೆಲಸವನ್ನು A 


ಮಾಡಬಹುದು. 8 ಒಬ್ಬರೇ 18 ದಿನಗಳಲ್ಲಿ ಒಂದು ಕೆಲಸವನ್ನು 
ಮಾಡಬಹುದು. ಅವರಿಬ್ಬರೂ ಸೇರಿ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ 
ಮುಗಿಸಬಹುದು? 
(1) 10 1/5 days 
(3) 5 1/5 days 


(2) 11 1/ 5 days 
(4) 7 1/5 days 


SSC - 2013 
B A 
\ LS sf 
ly 1% = is x4 
— 3 \ 
1g Fe 3e ಕ್ತ W Cc 
ಅರ್‌ಾ್‌ = § 
ag 
ed 


42. Acan doa piece of work in 8 days which B can destroy 
in 3 days. A has worked for 6 days, during the last 2 of 
which B has been destroying; how many days must A now 
work alone to complete the work? 


A ಒಂದು ಕೆಲಸವನ್ನು 8 ದಿನಗಳಲ್ಲಿ ಮಾಡಬಹುದು, ಅದನ್ನು 3 
ದಿನಗಳಲ್ಲಿ ನಾಶಪಡಿಸಬಹುದು. A 6 ದಿನಗಳವರೆಗೆ ಕೆಲಸ ಮಾಡಿದ್ದಾರೆ, 
ಕೊನೆಯ 2 ದಿನದದಲ್ಲಿ 8 ನಾಶಪಡಿಸುತ್ತಿದ್ದಾರೆ; ಕೆಲಸವನ್ನು 
ಪೂರ್ಣಗೊಳಿಸಲು A ಒಬ್ಬನೇ ಈಗ ಎಷ್ಟು ದಿನ ಕೆಲಸ ಮಾಡಬೇಕು? 

(1) 7 days (2) 71/3 days (3) 7 2/3 days (4) 8 days 

SSC - 2013 


A-1 © 02316 21665 
g 
B= 6 25-1 
ಜ್‌ 


24-325 AT 
3 


43. A can doa piece of work in 20 days which B can do in 
12 days. B worked at it for 9 days. A can finish the 
remaining work in 


A ಒಂದು ಕೆಲಸವನ್ನು 20 ದಿನಗಳಲ್ಲಿ ಮಾಡಬಹುದು, ಅದನ್ನು B 12 
ದಿನಗಳಲ್ಲಿ ಮಾಡಬಹುದು. 8 9 ದಿನಗಳ ಕಾಲ ಕೆಲಸ ಮಾಡಿದರು. A 
ಉಳಿದ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸಬಹುದು 


(1) 5 days (2) 7 days (3) 11 days (4) 3 days 
SSC - 2012 
- 3 ಕ = Ws 
A fa B 6X42 Y 
a: 8) Gr -us dIE sof 


44. A can do a certain work in 30 days. He completed half 
of the work and left. B alone can do the whole of the 
same work in 16 days. In how many days will B complete 
the remaining work? 


A ಒಂದು ನಿರ್ದಿಷ್ಟ ಕೆಲಸವನ್ನು 30 ದಿನಗಳಲ್ಲಿ ಮಾಡಬಹುದು. ಅರ್ಧ 
ಕೆಲಸ ಮುಗಿಸಿ ಹೊರಟು ಹೋದರು. 8 ಒಬ್ಬರೇ 16 ದಿನಗಳಲ್ಲಿ ಅದೇ 
ರೀತಿಯ ಕೆಲಸವನ್ನು ಮಾಡಬಹುದು. 8 ಉಳಿದ ಕೆಲಸವನ್ನು ಎಷ್ಟು 


ದಿನಗಳಲ್ಲಿ ಪೂರ್ಣಗೊಳಿಸುತ್ತದೆ? 
(1)9 (2) 12 (3) 6 (4) 8 
SSC - 2019 
A<30 (4 A= ಓಳು -240 = 240 
eg” ites 
= Lud _ 
ಟೆ 1 wy 26) 


45. Aman can finish a piece of work in 15 days. Awomen 
can complete the same work in 10 days. Both work 
together for 5 days, then the man leaves. How many days 
will be taken by the woman to finish the remaining work? 
ಒಬ್ಬ ಪುರುಷ ಒಂದು ಕೆಲಸವನ್ನು 15 ದಿನಗಳಲ್ಲಿ ಮುಗಿಸಬಹುದು. ಒಬ್ಬ 


ಮಹಿಳೆ ಅದೇ ಕೆಲಸವನ್ನು 10 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. 
ಇಬ್ಬರೂ 5 ದಿನಗಳವರೆಗೆ ಒಟ್ಟಿಗೆ ಕೆಲಸ ಮಾಡುತ್ತಾರೆ, ನಂತರ ಪುರುಷ 
ಕೆಲಸ ಬಿಡುತ್ತಾನೆ. ಉಳಿದ ಕೆಲಸವನ್ನು ಮುಗಿಸಲು ಮಹಿಳೆ ಎಷ್ಟು 


ದಿನಗಳನ್ನು ತೆಗೆದುಕೊಳ್ಳುತ್ತಾಳೆ? 
(1) 21/2 (2) 11/3 (3) 22/3 (4) 12/3 
SSC - 2019 
712 Q) Az ಸಿ - 
he SS ಆ 5,407) 5x 5 225 
a zl A ಎ | ಕಿ 
O TF 


Click here to 
Download App 


= 12 iGacade| 


Your success is our ae 


@ & 8660070677 
೩. 7892879654 


Time and Work 


ENA Online Coaching institute For all Competitive Exams 


VAO/PDO/PC/PSI/SDA/FDA/Group C/KAS/SSC - GD/MTS/CGL 
/CHSL/JE/RRB - GroupD/NTPC/ALP/JE/AE/RPF/Agniveer/Bank 


Time and Work 


46. A can do 40% of a work in 6 days and B can do 30% of 
the same work in 3 days. They started the work together 
but B left after 2 days and A continued to work. In how 
many days was the entire work completed? 

A 40% ಕೆಲಸವನ್ನು 6 ದಿನಗಳಲ್ಲಿ ಮಾಡಬಹುದು ಮತ್ತು 8 ಅದೇ 


ಕೆಲಸವನ್ನು 3 ದಿನಗಳಲ್ಲಿ 30% ಮಾಡಬಹುದು. ಅವರು ಒಟ್ಟಿಗೆ 
ಕೆಲಸವನ್ನು ಪ್ರಾರಂಭಿಸಿದರು ಆದರೆ 8 2 ದಿನಗಳ ನಂತರ 
ಹೊರಟುಹೋದರು ಮತ್ತು A ಕೆಲಸ ಮುಂದುವರೆಸಿದರು. ಎಷ್ಟು 


ದಿನಗಳಲ್ಲಿ ಸಂಪೂರ್ಣ ಕೆಲಸ ಮುಗಿದಿದೆ? 
(1) 10 (2) 12 (3) 9 (4) 15 
SSC - 2019 
Aah: -i p Yo) 10 
yl 30-6229 (ಐ) 
40 apt 


6-381 — 3 >. 


1884 t 


2 +10 ಈ (14 


47. A, 8 and C alone can do a piece of work in 9, 12 and 18 
days respectively. They all started the work together, but 
A left after 3 days. In how many days, was the remaining 
work completed? 

A, B ಮತ್ತು € ಮಾತ್ರ ಒಂದು ಕೆಲಸವನ್ನು ಕ್ರಮವಾಗಿ 9, 12 ಮತ್ತು 18 


ದಿನಗಳಲ್ಲಿ ಮಾಡಬಹುದು. ಅವರೆಲ್ಲರೂ ಒಟ್ಟಾಗಿ ಕೆಲಸವನ್ನು 
ಪ್ರಾರಂಭಿಸಿದರು, ಆದರೆ A 3 ದಿನಗಳ ನಂತರ ಹೊರಟುಹೋದರು. 
ಉಳಿದ ಕಾಮಗಾರಿಯನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಲಾಗಿದೆ? 


(1) 2 (2) 5/2 (3) 11/4 (4) 9/5 
SSC - 2019 
Aa 9x3 LT 
zH 3 ೨ À 

ಗಿ Fa pA 4 _ 
Cel L AD 

pe- ai 

4 


48. Two teachers A and B can complete an academic work 
in 10 days and 15 days respectively. They started the 
work together, but A left after 5 days and another teacher 
C joined, who alone can complete the work in 60 days. In 
how many days the work got completed? 


A ಮತ್ತು 8 ಇಬ್ಬರು ಶಿಕ್ಷಕರು ಕ್ರಮವಾಗಿ 10 ದಿನಗಳು ಮತ್ತು 15 
ದಿನಗಳಲ್ಲಿ ಶೈಕ್ಷಣಿಕ ಕೆಲಸವನ್ನು ಪೂರ್ಣಗೊಳಿಸಬಹುದು. ಅವರು ಒಟ್ಟಿಗೆ 
ಕೆಲಸವನ್ನು ಪ್ರಾರಂಭಿಸಿದರು, ಆದರೆ A 5 ದಿನಗಳ ನಂತರ ತೊರೆದರು 
ಮತ್ತು ಇನ್ನೊಬ್ಬ ಶಿಕ್ಷಕ € ಸೇರಿಕೊಂಡರು, ಇವರು ಒಬ್ಬರೇ 60 ದಿನಗಳಲ್ಲಿ 
ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ. ಎಷ್ಟು ದಿನಗಳಲ್ಲಿ ಕಾಮಗಾರಿ 
ಪೂರ್ಣಗೊಂಡಿದೆ? 


(1) 7 (2) 5 (3) 6 (4) 2 
SSC - 2019 
Asta C 1483 16 XOS? 
y (6 (0-902) 10 _ Ü _ 
= $ ——" ಡಾ Ea ಈ (1 
Azi Pa ಸ್ಹ © 
769 "ಕ. 
C ( 64೭2 F 


49. A, B and C can finish a task in 42 days, 84 days and 28 
days, respectively. A started the work. B joined him after 
3 days. If C joined them after 5 days from the beginning, 
then for many days did A work till the completion of the 
task? 

A, 8 ಮತ್ತು C ಕ್ರಮವಾಗಿ 42 ದಿನಗಳು, 84 ದಿನಗಳು ಮತ್ತು 28 


ದಿನಗಳಲ್ಲಿ ಕೆಲಸವನ್ನು ಮುಗಿಸಬಹುದು. & ಕಾಮಗಾರಿ ಆರಂಭಿಸಿದರು. 
B 3 ದಿನಗಳ ನಂತರ ಅವರನ್ನು ಸೇರಿಕೊಂಡರು. € ಆರಂಭದಿಂದ 5 
ದಿನಗಳ ನಂತರ ಅವರನ್ನು ಸೇರಿಕೊಂಡರೆ, ನಂತರ ಕಾರ್ಯವು 
ಪೂರ್ಣಗೊಳ್ಳುವವರೆಗೆ ಎಷ್ಟು ದಿನಗಳವರೆಗೆ A ಕೆಲಸ ಮಾಡಿದ್ದಾರೆ? 


(1) 20 (2) 15 (3) 17 (4) 18 
SSC - 2019 
- ERE ODIA G 
KUL 2 2 ga 9 
ಗಿ 2948 IS ey Mocs xE 
reat P 


I es 23 ತ್ತು. 
g x LAY 


50. A and B working separately can do a piece of work in 9 
and 15 days respectively. If they work for a day 
alternately, with A beginning, then the work will be 
completed in 

A ಮತ್ತು 8 ಪ್ರತ್ಯೇಕವಾಗಿ ಕೆಲಸ ಮಾಡುವವರು ಕ್ರಮವಾಗಿ 9 ಮತ್ತು 15 


ದಿನಗಳಲ್ಲಿ ಕೆಲಸವನ್ನು ಮಾಡಬಹುದು. ಅವರು ಪರ್ಯಾಯ ದಿನಗಳಲ್ಲಿ 
ಕೆಲಸ ಮಾಡಿದರೆ, & ಕೆಲಸ ಪ್ರಾರಂಭಿಸಿದರೆ, 
ಎಷ್ಟು ದಿನಗಳಲ್ಲಿ ಕೆಲಸ ಪೂರ್ಣಗೊಳ್ಳುತ್ತದೆ? 


Click here to 
Download App 


= 


(1 IOACAOGCEI 


Your success is our a 


@ & 8660070677 
\ 7892879654 


Time and Work 


VAO/PDO/PC/PSI/SDA/FDA/Group C/KAS/SSC - GD/MTS/CGL 
/CHSL/JE/RRB - GroupD/NTPC/ALP/JE/AE/RPF/Agniveer/Bank 


(1) 10 days (2) 11 63/5... (3) 9 days (4) 12 days 
SSC - 2014 
| Pi Da) Py MH Pe DAD In On 
A g 63) 515353 5 
a 
ಕ್ರೋನಸ್‌ ಲ —2 
T xs z 
| GR) Pr a= 10 ಸಟ i 
u e “ಈ 


51. Samrat alone can complete a work in 10 days and 
Virat alone can complete the same work in 40 days. If 
they are working on alternate days with Samrat the work, 
then in how many days will the total work be completed? 
ಸಾಮ್ರಾಟ್‌ ಒಬ್ಬರೇ 10 ದಿನಗಳಲ್ಲಿ ಒಂದು ಕೆಲಸವನ್ನು 


ಪೂರ್ಣಗೊಳಿಸಬಹುದು ಮತ್ತು ವಿರಾಟ್‌ ಮಾತ್ರ ಅದೇ ಕೆಲಸವನ್ನು 40 
ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಸಾಮ್ರಾಟ್‌ ಕೆಲಸ ಪ್ರಾರಂಭಿಸಿ 
ಅವರು ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡುತ್ತಿದ್ದರೆ, ಒಟ್ಟು ಕೆಲಸ ಎಷ್ಟು 


ದಿನಗಳಲ್ಲಿ ಪೂರ್ಣಗೊಳ್ಳುತ್ತದೆ? 
(1) 14 days (2) 16 days (3) 8 days (4) 12 days 
SSC - 2019 

l ) {r x3 


52. A is 1.5 times efficient than B therefore takes 8 days 
less than B to complete a work. If A and B work on 
alternate days and A works on first day, then in how 
many days the work will be completed? 

A QY 8 ಗಿಂತ 1.5 ಪಟ್ಟು ದಕ್ಷತೆಯುಳ್ಳವರಾಗಿದ್ದಾರೆ ಆದ್ದರಿಂದ ಒಂದು 


ಕೆಲಸವನ್ನು ಪೂರ್ಣಗೊಳಿಸಲು 8 ಗಿಂತ 8 ದಿನಗಳು ಕಡಿಮೆ 
ತೆಗೆದುಕೊಳ್ಳುತ್ತಾರೆ. & ಮತ್ತು 8 ಪರ್ಯಾಯ ದಿನಗಳಲ್ಲಿ ಕೆಲಸ 
ಮಾಡಿದರೆ ಮತ್ತು A ಮೊದಲ ದಿನ ಕೆಲಸ ಮಾಡಿದರೆ, ಎಷ್ಟು ದಿನಗಳಲ್ಲಿ 


ಕೆಲಸ ಪೂರ್ಣಗೊಳ್ಳುತ್ತದೆ? 
(1) 17 (2) 19 (3) 19.5 (4) 21 
SSC - 2017 


Ls — 16H 281 


53. P does half as much work as Q in 1/ 3 of the time. If 
together they take 15 days to complete a work, how 
many days will P take to do it alone? 

P ಯು ೧ತೆಗೆದುಕೊಳ್ಳುವ 1/3 ಸಮಯದಲ್ಲಿ ಅರ್ಧದಷ್ಟು ಕೆಲಸವನ್ನು 


ಮಾಡುತ್ತಾರೆ. ಒಂದು ಕೆಲಸವನ್ನು ಪೂರ್ಣಗೊಳಿಸಲು ಅವರು ಒಟ್ಟಿಗೆ 15 
ದಿನಗಳನ್ನು ತೆಗೆದುಕೊಂಡರೆ, P ಮಾತ್ರ ಅದನ್ನು ಮಾಡಲು ಎಷ್ಟು 


ದಿನಗಳನ್ನು ತೆಗೆದುಕೊಳ್ಳುತ್ತಾರೆ? 
(1) 18 (2) 25 (3) 24 (4) 21 
SSC - 2018 
| i | 
i ಐ = KN 
TE CG EE 1 
Sidr 5 AF = ZY 
g Wil} D i 
yey Cs 4s 


54. S does half as much work as T in 1/ 7 of the time taken 
by T. If together they take 21 days to complete a work, 
how may days shall S take to complete that work alone? 
T ತೆಗೆದುಕೊಳ್ಳುವ ಸಮಯದ 1/7 ರಲ್ಲಿ S ಅವರು T ಗಿಂತ ಅರ್ಧದಷ್ಟು 


ಕೆಲಸವನ್ನು ಮಾಡುತ್ತಾರೆ. ಅವರು ಒಟ್ಟಿಗೆ 21 ದಿನಗಳನ್ನು 
ತೆಗೆದುಕೊಂಡರೆ ಕೆಲಸವನ್ನು ಪೂರ್ಣಗೊಳಿಸಲು 5 ಎಷ್ಟು ದಿನಗಳನ್ನು 


ತೆಗೆದುಕೊಳ್ಳುತ್ತಾರೆ? 
(1) 26 (2) 27 (3) 28 (4) 32 
550 - 2018 
| cr. g Ll- 
— - 2. 
7 
> < i e 
ನಿಟ್‌ axy- hx] 
e E « 5) \ 
au by > 1 - g 3 


Click here to 
Download App 


Your success is our ae 


@ & 8660070677 
\ 7892879654 


VAO/PDO/PC/PSI/SDA/FDA/Group C/KAS/SSC - GD/MTS/CGL 


/CHSL/JE/RRB - GroupD/NTPC/ALP/JE/AE/RPF/Agniveer/Bank 


55. If 8 men can do a piece of work in 14 days, then in 
how much time (in days) will 7 men do the same piece of 
work? 

8 ಪುರುಷರು 14 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದಾದರೆ, 7 


ಪುರುಷರು ಎಷ್ಟು ಸಮಯದಲ್ಲಿ (ದಿನಗಳಲ್ಲಿ) ಅದೇ ಕೆಲಸವನ್ನು 
ಮಾಡುತ್ತಾರೆ? 
(1) 16 

SSC - 2018 


(2) 15 (3) 17 (4) 18 


yy 9 
iC 


56. x boys can do a piece of work in 24 days. In how much 
time (in days), 2x boys will do half of the work? 
೫ ಹುಡುಗರು 24 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದು. ಎಷ್ಟು 


ಸಮಯದಲ್ಲಿ (ದಿನಗಳಲ್ಲಿ), 2x ಹುಡುಗರು ಅರ್ಧದಷ್ಟು ಕೆಲಸವನ್ನು 
ಮಾಡುತ್ತಾರೆ? 
(1) 6 

SSC - 2018 


Ax = 
ue 


(8) 
57. Some persons can do a piece of work in 84 days. Two 
times the number of such persons will do half of the same 


work in how many days? 
ಕೆಲವು ವ್ಯಕ್ತಿಗಳು 84 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದು. 


ಅಂತಹ ಎರಡು ಪಟ್ಟು ವ್ಯಕ್ತಿಗಳು ಅದೇ ಕೆಲಸದ ಅರ್ಧದಷ್ಟು ಎಷ್ಟು 
ದಿನಗಳಲ್ಲಿ ಮಾಡುತ್ತಾರೆ? 
(2) 14 days 


(2) 12 (3) 18 (4) 8 


1% 


(1) 21 days 
SSC - 2019 


(3) 16 days (4) 15 days 


58. Two persons can complete a piece of work in 9 days. 
How many more persons are needed to complete double 
the work in 12 days? 

ಇಬ್ಬರು ವ್ಯಕ್ತಿಗಳು ಒಂದು ಕೆಲಸವನ್ನು 9 ದಿನಗಳಲ್ಲಿ 


ಪೂರ್ಣಗೊಳಿಸಬಹುದು. 12 ದಿನಗಳಲ್ಲಿ ದುಪ್ಪಟ್ಟು ಕೆಲಸವನ್ನು 
ಪೂರ್ಣಗೊಳಿಸಲು ಇನ್ನೂ ಎಷ್ಟು ಜನರು ಬೇಕು? 


(1) 3 (2) 2 (3) 4 (4) 1 
SSC - 2017 
re 7" BS a 44 
y X ೫” ಕ 3 
\ 
9 x EI we aus 1,8 
44 UL 


59. How many men need to be employed to complete a 
job in 5 days, if 15 men can complete 1/ 3 of the job in 7 
days? 

15 ಪುರುಷರು 1/3 ರಷ್ಟು ಕೆಲಸವನ್ನು 7 ದಿನಗಳಲ್ಲಿ ಪೂರ್ಣಗೊಳಿಸಿದರೆ, 5 


ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ಪುರುಷರನ್ನು 


ನೇಮಿಸಿಕೊಳ್ಳಬೇಕು? 
(1) 20 (2) 21 (3) 45 (4) 63 
SSC - 2014 
Sy ps £5 
a y t LS 
xB ~a T. 
| 4 > + p> 3 = ಡ್‌್‌ 


Click here to 
Download App 


WW (11000 


Your success is our nl 


@ & 8660070677 
೩. 7892879654 


ಇ ರಾಗ ಗಾರ್‌) 


VAO/PDO/PC/PSI/SDA/FDA/Group C/KAS/SSC - GD/MTS/CGL 
/CHSL/JE/RRB - GroupD/NTPC/ALP/JE/AE/RPF/Agniveer/Bank 


60. 20 boys do one fourth of work in 25 days. How many 
more boys will be required to complete the remaining 
work in 50 days? 

20 ಹುಡುಗರು 25 ದಿನಗಳಲ್ಲಿ ನಾಲ್ಕನೇ ಒಂದು ಭಾಗ ಕೆಲಸವನ್ನು 


ಮಾಡುತ್ತಾರೆ. 50 ದಿನಗಳಲ್ಲಿ ಉಳಿದ ಕೆಲಸವನ್ನು ಪೂರ್ಣಗೊಳಿಸಲು 


ಇನ್ನೂ ಎಷ್ಟು ಹುಡುಗರ ಅಗತ್ಯವಿದೆ? 
(1) 8 (2) 10 (3) 15 (4) 20 
SSC - 2018 
y 9 = 
20 -20 ಏ.10 


61. 30 men can repair a road in 18 days. They are joined 
by 6 more workers. Now the road can be repaired in 
30 ಜನ 18 ದಿನಗಳಲ್ಲಿ ರಸ್ತೆ ದುರಸ್ತಿ ಮಾಡಬಹುದು. ಇವರೊಂದಿಗೆ 


ಇನ್ನೂ 6 ಮಂದಿ ಕೆಲಸಗಾರರು ಸೇರಿಕೊಂಡಿದ್ದಾರೆ. ಈಗ ರಸ್ತೆಯನ್ನು 


ಎಷ್ಟು ದಿನಗಳಲ್ಲಿ ಸರಿಪಡಿಸಬಹುದು 
(1) 14 days (2) 15 days (3) 16 days (4) 17 days 
SSC - 2012 


62. A certain number of men complete a piece of work in 
60 days. If there were 8 men more, the work can be 
finished in 10 days less. The number of men originally is: 
ನಿರ್ದಿಷ್ಟ ಸಂಖ್ಯೆಯ ಪುರುಷರು 60 ದಿನಗಳಲ್ಲಿ ಕೆಲಸವನ್ನು 


ಪೂರ್ಣಗೊಳಿಸುತ್ತಾರೆ. 8 ಜನ ಹೆಚ್ಚು ಇದ್ದರೆ 10 ದಿನಗಳ ಮೊದಲು ಕೆಲಸ 
ಮುಗಿಸಬಹುದು. ಮೂಲತಃ ಪುರುಷರ ಸಂಖ್ಯೆ: 

(1) 36 

SSC - 2017 


(2) 40 (3) 30 (4) 32 


(a +9454 
50 = 40 
3 Up 


a xet = 
GO 


63. Working 15 hours a day, Goldy can complete a piece 
of work in 24 days. How many hours a day he should 
work so as to finish the work in 18 days? 

ದಿನಕ್ಕೆ 15 ಗಂಟೆಗಳ ಕಾಲ ಕೆಲಸ ಮಾಡುವ ಗೋಲ್ಡಿ 24 ದಿನಗಳಲ್ಲಿ 


ಕೆಲಸವನ್ನು ಪೂರ್ಣಗೊಳಿಸಬಹುದು. 18 ದಿನಗಳಲ್ಲಿ ಕೆಲಸವನ್ನು 
ಮುಗಿಸಲು ಅವನು ದಿನಕ್ಕೆ ಎಷ್ಟು ಗಂಟೆ ಕೆಲಸ ಮಾಡಬೇಕು? 
(1) 20 (3) 18 
SSC - 2017 


ia yf ex 


64. Working 9 hours a day, Manish can read a book in 16 
days. How many hours a day should he work so as to 
finish the same work in 24 days? 

ದಿನಕ್ಕೆ 9 ಗಂಟೆ ಕೆಲಸ ಮಾಡುವ ಮನೀಶ್‌ 16 ದಿನಗಳಲ್ಲಿ ಪುಸ್ತಕ 


ಓದಬಲ್ಲರು. ಅದೇ ಕೆಲಸವನ್ನು 24 ದಿನಗಳಲ್ಲಿ ಮುಗಿಸಲು ಅವನು ದಿನಕ್ಕೆ 
ಎಷ್ಟು ಗಂಟೆ ಕೆಲಸ ಮಾಡಬೇಕು? 

(1) 5 

SSC - 2018 


A = wx | 


65. If 30 persons take 10 days to complete a certain work 
working 8 hours a day, then 40 persons should work how 
many hours a day so that the work is completed in 6 
days? 

30 ಜನರು ದಿನಕ್ಕೆ 8 ಗಂಟೆ ಕೆಲಸ ಮಾಡಿ ನಿರ್ದಿಷ್ಟ ಕೆಲಸವನ್ನು 


ಪೂರ್ಣಗೊಳಿಸಲು 10 ದಿನಗಳನ್ನು ತೆಗೆದುಕೊಂಡರೆ, 40 ಜನರು ದಿನಕ್ಕೆ 
ಎಷ್ಟು ಗಂಟೆ ಕೆಲಸ ಮಾಡಬೇಕು ಆದ್ದರಿಂದ ಕೆಲಸ 6 ದಿನಗಳಲ್ಲಿ 


(2) 16 (4) 8 


(2)7 (3) 8 (4) 6 


ಪೂರ್ಣಗೊಳ್ಳುತ್ತದೆ? 
(1) 6 (2) 10 (3) 8 (4) 12 
SSC - 2019 


€¢ ¥ 3 | «mt 
BONA OA x5 


Click here to 
Download App 


= 12 (Gacade| 


Your success is our ae 


@ & 8660070677 
\ 7892879654 


Time and Work 


D (Oring Conching Insitute For all Competitive Exams) 


VAO/PDO/PC/PSI/SDA/FDA/Group C/KAS/SSC - GD/MTS/CGL 
/CHSL/JE/RRB - GroupD/NTPC/ALP/JE/AE/RPF/Agniveer/Bank 


Time and Work 


66. If 16 men working 12 hours a day can complete a work 
in 27 days, then working for how many hours a day can 18 
men complete the work in 24 days? 

ದಿನಕ್ಕೆ 12 ಗಂಟೆ ಕೆಲಸ ಮಾಡುವ 16 ಪುರುಷರು 27 ದಿನಗಳಲ್ಲಿ 


ಕೆಲಸವನ್ನು ಪೂರ್ಣಗೊಳಿಸಿದರೆ, 18 ಪುರುಷರು ದಿನಕ್ಕೆ ಎಷ್ಟು ಗಂಟೆಗಳ 
ಕಾಲ ಕೆಲಸ ಮಾಡಿದರೆ 24 ದಿನಗಳಲ್ಲಿ ಪೂರ್ಣಗೊಳಿಸಬಹುದು? 
(1) 9 
SSC - 2019 


KIZLIK IHS 


67. If 7 men working 7 hrs a day for each of 7 days 
produce 7 units of work, then the units of work produced 
by 5 men working 5 hrs a day for each of 5 days is 

7 ಜನರು ಪ್ರತಿ 7 ದಿನಗಳಲ್ಲಿ 7 ಗಂಟೆಗಳ ಕಾಲ ಕೆಲಸ ಮಾಡಿದರೆ 7 


ಯೂನಿಟ್‌ ಕೆಲಸವನ್ನು ಮಾಡುತ್ತಾರೆ, 5 ಪುರುಷರು ಪ್ರತಿ 5 ದಿನಗಳಲ್ಲಿ 5 
ಗಂಟೆಗಳ ಕಾಲ ಕೆಲಸ ಮಾಡುವ ಕೆಲಸದ ಯೊನಿಟ್‌ ಗಳು ಎಷ್ಟು? 


(2) 18 (3) 16 (4) 12 


(1) 25 1343 (2) 125/ 49 (3) 49/ 125 (4) 343 /25 
SSC - 2014 
೪1 Xor xX wv sus 
ರ swith 
D X55 9 
9 = is 
U4 


68. 18 men can complete a work in 9 days. After they 
have worked for 5 days, 6 more men join them, How 
Many days will they take to complete the remaining 
work? 

18 ಪುರುಷರು 9 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬಹುದು. ಅವರು 


5 ದಿನಗಳ ಕಾಲ ಕೆಲಸ ಮಾಡಿದ ನಂತರ, ಇನ್ನೂ 6 ಪುರುಷರು 
ಅವರೊಂದಿಗೆ ಸೇರಿಕೊಂಡರು, ಉಳಿದ ಕೆಲಸವನ್ನು ಪೂರ್ಣಗೊಳಿಸಲು 
ಅವರು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾರೆ? 
(1) 3 
SSC - 2019 

iet+f 


ie soy * ' 


(2) 21/2 (3) 2 (4)3 1/2 


69. A work can be completed by 18 boys in 24 days. If 6 
boys leave after working for 12 days, how many days will 
be needed to complete the remaining work? 

ಒಂದು ಕೆಲಸವನ್ನು 18 ಹುಡುಗರು 24 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. 


12ದಿನ ಕೆಲಸ ಮಾಡಿ 6 ಹುಡುಗರು ಬಿಟ್ಟರೆ ಉಳಿದ ಕೆಲಸ ಮುಗಿಸಲು 
ಎಷ್ಟು ದಿನ ಬೇಕು? 


(1) 12 (2) 15 (3) 18 (4) 24 
SSC - 2018 
du * 12 ಟೇ £ 
[9 x se we x!) 
Sg 
Drs DIS 


70. 18 men or 25 boys can complete a work in 25 days. 
How many days will 36 men and 10 boys take to complete 
the work? 

18 ಪುರುಷರು ಅಥವಾ 25 ಹುಡುಗರು 25 ದಿನಗಳಲ್ಲಿ ಕೆಲಸವನ್ನು 


ಪೂರ್ಣಗೊಳಿಸಬಹುದು. 36 ಪುರುಷರು ಮತ್ತು 10 ಹುಡುಗರು 
ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾರೆ? 


(1) 112/17 (2) 125/12 (3) 115/12 (4) 125/17 
SSC - 2018 
1¢4 = 25 & 368 + lb é- 
"152 28 @ NE 5600 
($ | 
5 15 ದಿ f x 
125 
> 


71.3 men and 5 women can do a work in 14 days while 5 
men can do it in 14 days. 5 men and 5 women can 
complete the work in 

3 ಪುರುಷರು ಮತ್ತು 5 ಮಹಿಳೆಯರು 14 ದಿನಗಳಲ್ಲಿ ಒಂದು ಕೆಲಸವನ್ನು 
ಮಾಡಬಹುದು ಮತ್ತು 5 ಪುರುಷರು 14 ದಿನಗಳಲ್ಲಿ ಮಾಡಬಹುದು. 5 
ಪುರುಷರು ಮತ್ತು 5 ಮಹಿಳೆಯರು ಎಷ್ಟು ದಿನಗಳಲ್ಲಿ ಕೆಲಸವನ್ನು 
ಪೂರ್ಣಗೊಳಿಸಬಹುದು 

(1) 13 days (2) 11 days 
SSC - 2017 


(3) 10 days (4) 12 days 


Home Work 


Click here to 
Download App 


= 12 ICACade! 


Your success is our ae 


@ & 8660070677 
\ 7892879654 


f T Online Coaching Institute For all Competitive Exams 
wy 


IGacademy 


VAO/PDO/PC/PSI/SDA/FDA/Group C/KAS/SSC - GD/MTS/CGL 


/CHSL/JE/RRB - GroupD/NTPC/ALP/JE/AE/RPF/Agniveer/Bank 


72. 5 men and 2 women working together can do four 
times as much work per hour as a man and a woman 
together. The work done by a man and a woman should 
be in the ratio: 

5 ಪುರುಷರು ಮತ್ತು 2 ಮಹಿಳೆಯರು ಒಟ್ಟಾಗಿ ಕೆಲಸ ಮಾಡುವವರು ಒಬ್ಬ 


ಪುರುಷ ಮತ್ತು ಒಬ್ಬ ಮಹಿಳೆ ಒಟ್ಟಿಗೆ ಮಾಡುವ ಕೆಲಸಕ್ಕಿಂತ ನಾಲ್ಕು ಪಟ್ಟು 
ಹೆಚ್ಚು ಕೆಲಸ ಮಾಡಬಹುದು. ಪುರುಷ ಮತ್ತು ಮಹಿಳೆ ಮಾಡುವ ಕೆಲಸವು 
ಯಾವ ಅನುಪಾತದಲ್ಲಿರಬೇಕು: 

(1) 1:2 (2) 2:1 (3) 1:3 (4) 4:1 
SSC - 2011 


AG #4 oss PEY IL) 
54 ಸಾ Aya 
J ಇ 


(ಹೊ toe ಷ್‌ ಹ 


ಸಮಯ ಮತ್ತು ಕೆಲಸ 
ಅಧ್ಯಾಯದ ಇನ್ನೂ ಹೆಚ್ಚಿನ 
ಪ್ರಶ್ನೆಗಳನ್ನು ಮುಂದಿನ 
PDF ನಲ್ಲಿ UPDATE 
ಮಾಡಲಾಗುವುದು 


Click Here to Download 
IGacademy App Now 


1111| 


1೧೧೮೧೮೮೧) 


Your success is our goal 


Click here to join our 
Whatsapp Group 


8660070677 


Click here to join our 
ಗ್ರ Instagram Account 


@igacademyapp 


Click here to join our 
YouTube channel 


IshwarGiri ಪಾಠಶಾಲೆ 


Click here to join our 
Telegram channel 


IshwarGiri 


Click here to 
Download App 


EW (1310೧೧೧೧೦೧೨) 


Your success is our goal 


@ & 8660070677 
೩. 7892879654 


Time and Work 


ಹಬ್ಬದ ಪ್ರಯುಕ್ತ 
ಬಿ -D 


ಒಂದು ವರ್ಷದ IGacademy Membership 
Subscription ಮೇಲೆ ಭರ್ಜರಿ 
50% ರಿಯಾಯಿತಿ ನೀಡಲಾಗಿದೆ 


ಈ ಕೊಡುಗೆ ಅಕ್ಟೋಖರ್‌ 6 ರಿಂದ 
12 ರವರಿಗೆ ಮಾತ್ರ ಲಭ್ಯ 


ಒಂದು ವರ್ಷದವರೆಗೆ ಎಲ್ಲಾ ಕೇಂದ್ರ ಮತ್ತು 
ರಾಜ್ಯ ಸರ್ಕಾರದ ಕೋರ್ಸ್‌ ಗಳನ್ನು ಸಹ 
ನೋಡಬಹುದು 
೨೪೧೦ *@FDA * SSC-GD ¢JE/ AE $+ RRB JE/AE 
+ PDO $# SDA ೨175೮ $+ RRB-GroupD ¢ RPF 
+PC @GroupC ¢CGL + NTPC + Agniveer 
¢PsSI KAS ೨೮೧೨೦ ¢ALP + Bank 


IGacademy 
Your success is our goal 


ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ \ 
ಇ” 8660070677, 7892879654 


¥ 


Ws 


J (|) dood will Maz 


POLICE CONSTABLE 2024 


ಸಂಪೂರ್ಣ ಬ್ಯಾಚ್‌ ಕೋರ್ಸ್‌ 
ತರಗತಿಗಳು ಅಕ್ಟೋಬರ್‌ 1ರಿಂದ ಪ್ರಾರಂಭ 


ಪ್ರಿಯಾಂಕಾ ಪತ್ತಾರ ಮುತ್ತು =S zar ತ _—_ ಯದ್‌ ನ ಮಂಜುಳಾ ರಾಘವೇಂದ್ರ ಶಿಡ್ಗಕಟ್ಟಿ 
fom ರ್ಸ್‌” ಕತಿ ಶರಣಯ್ಯ ಭಂಡಾರಿಮಠ 
(ಆಧುನಿಕ ಭಾರತದ ಇತಿಹಾಸ) 


ಓ IGacademy 


4 ತಿಂಗಳ ಕೋರ್ಸ್‌ ೋರ್ಸ್‌ ನ ಬೆಲೆ ಕೇವ CONTACT DETAILS 


(3 Months Live + 1 Month Recorded) 0090 - Rs.1999 | ಕ್ಷ eT 


POLICE CONSTABLE 2024 


ಸಂಪೂರ್ಣ ಬ್ಯಾಚ್‌ ಕೋರ್ಸ್‌ 
ತರಗತಿಗಳು ಅಕ್ಟೋಬರ್‌ 1ರಿಂದ ಪ್ರಾರಂಭ 


ಪ್ರಿಯಾಂಕಾ ಪತ್ತಾರ ಚುಕು! ಬಿರಾದರ್‌ ವಿಠಲ ದೊಡಮನಿ ಸ್ಯ ಯದ್‌ ತಾಸಿಫ್‌ ಮಂಜುಳಾ ರಾಘವೇಂದ್ರ ತಶಿಡ್ಲಕಟ್ಟಿ 
sus ganic? ತ್‌ aa ಶರಣಯ್ಯ ಭಂಡಾರಿಮಠ 
(ಆಧುನಿಕ ಭಾರತದ ಇತಿಹಾಸ) 


ಓ IGacademy 


4 ತಿಂಗಳ ಕೋರ್ಸ್‌ ರ್ಸ್‌ ನ ಬೆಲೆ ಕೇವ CONTACT DETAILS 


(3 Months Live +1 Month Recorded) 1000 - Rs.1999/ ಕ್ಸ್‌ $೮ “ eT 


ಮುಂದಿನ 
PDF UPDATE 


ಫಿ Pla yale e 
CARING 


VAO/PDO/PC/PSI/SDA/FDA/Group C/KAS/SSC - GD/MTS/CGL 
/CHSL/JE/RRB - GroupD/NTPC/ALP/JE/AE/RPF/Agniveer/Bank 


Click here to join our 
Whatsapp Group 


8660070677 


Click here to join our 
Instagram Account 


Click Here to Download @igacademyapp 


IGacademy App Now 


11111 


Click here to join our 
YouTube channel 


IshwarGiri ಪಾಠಶಾಲೆ 


Click here to join our 
Telegram channel 


IshwarGiri 


Click here to m | ಕೈದ ದಸಯ... © t 8660070677 
Download App \ 7892879654 


Your success is our goal 


Download our App in 4 Google Play Store 


ARIN 
Ga 


CARING 


For State & Central 
government Exams 


Download our App in 


4 Google Play Store 


AE CA Cc Qa CAS Fb y 


Your success is our goal 


Click Here to 
Download App Now 


l ಕೋರ್ಸನ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಾಗಿ ಸಂಪರ್ಕಿಸಿ ' 


© 8660070677 © 7892879654 


ಕ bt 
CARING 


Please Share this PDF to 
Your Friends and Groups 


Join Our Social Media Accounts 


IGacademyapp 


